ಕರ್ನಾಟಕ ವಿಧಾನ ಪರಿಷತ್ತು 


(ವಿಧಾನ 


ಸದಸ್ಯರ ಹೆಸರು ಶ್ರೀ ಸುನೀಲ್‌ ವಲ್ಯಾಪುರೆ ಸಭೆಯಿಂದ 
ಚುನಾಯಿತರಾದವರು) 

ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 1966 

ಉತ್ತರಿಸಬೇಕಾದ ದಿನಾಂಕ 16.03.2022. 


ಉತ್ತರಿಸಬೇಕಾದ ಸಚಿವರು 


ಮಾನ್ಯ ಪಶುಸಂಗೋಪನೆ ಸಚಿವರು. 


ಪ್ರಶ್ನೆ ಉತ್ತರ 
ರಾಜ್ಯದಲ್ಲಿ ಈವರೆವಿಗೂ ಉಚಿತವಾಗಿ . ಇಲ್ಲ. 


ದೊರೆಯುತ್ತಿದ್ದ ಪಶು ವೈದ್ಯಕೀಯ 
ಸೇವೆಗಳಿಗೆ ದರ ನಿಗದಿ ಮಾಡುವ 


ಆದರೆ, ಸಾಕು ಪ್ರಾಣಿಗಳಾದ ಶ್ಥಾನ ಮತ್ತು ಬೆಕ್ಕುಗಳಿಗೆ ' ಮಾತ್ರ 
ಉತ್ಸಷ ಷ್ಟ ಸೇವೆಯನ್ನು ನೀಡಲು ಜಿಲ್ಲಾ ಮಟ್ಟದ ಪಾಲಿಕ್ಷಿನಿಕ್‌ ಗಳಲ್ಲಿ 


ಪುಸ್ತಾನನೇಯು ಸರ್ಕಾರದ | ಹಾಗೊ ಸೂಪರ್‌ ಸೆಹಾಲಿಟಿ / ಸ್ಥಷಾಲಿಟಿ ಆಸ್ಪತ್ರೆಗಳಲ್ಲಿ ಮಾತ್ರ 
'|ಮುಂದಿದೆಯೆ; '  [ಹನ್ಮ ನಗಧಪಡಸಿದ ಆದರ ಕೃತರು ಸಾನ ಮಾಡುವ ಇಂ] ' 
| ಮೇಕೆ, ಎಮ್ಮೆ ಹಸು, ದನ ಕುಕ್ಕುಟಗಳಿಗೆ ಉಚಿತವಾಗಿ 
ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. 
ಹಾಗಿದ್ದಲ್ಲಿ ಹೈನುಗಾರಿಕೆಯನ್ನು | ರಾಜ್ಯದ 4214 ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ ಹೈನುಗಾರಿಕೆಯನ್ನು 


"| ಜೀವನೋಪಾಯ ಉದ್ಯೋಗವನ್ನಾಗಿ 
ಮಾಡಿಕೊಂಡಿರುವ 'ರೈತಾಪಿವರ್ಗದ 
ಜನರಿಗೆ ತೊಂದರೆಯಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ 


ಜೀವನೋಪಾಯ ಉದ್ಯೋಗವನ್ನಾಗಿ ಮಾಡಿಕೊಂಡಿರುವ ರೈತಾಪಿ 
ವರ್ಗದ ಜನರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡುತ್ತಿರುವುದರಿಂದ 
ಯಾವುದೇ ತೊಂದರೆ ಆಗಿರುವುದಿಲ್ಲ. 


ಕಳೆದ 3 ವರ್ಷಗಳಲ್ಲಿ ಇಲಾಖೆಯಿಂದ 
ಕಲಬುರಗಿ ಜಿಲ್ಲೆಯಲ್ಲಿ ಹೈನುಗಾರಿಕೆ 
ಅಭಿವೃದ್ಧಿಗೆ ಹಾಗೂ ಈ ಉದ್ಯೋಗ 
ಅವಲಂಬಿತರಿಗೆ ಸರ್ಕಾರ ರೂಪಿಸಿರುವ 
ಯೋಜನೆಗಳು ಯಾವುವು? (ಅವುಗಳ 
ಅನುಷ್ಠಾನದ ಬಗ್ಗೆ ಸಂಪೂರ್ಣ ವಿವರ 
ನೀಡುವುದು) 


ಕಳೆದ 3 ವರ್ಷಗಳಲ್ಲಿ ಇಲಾಖೆಯಿಂದ" ಕಲಬುರಗಿ ಜಿಲ್ಲೆಯಲ್ಲಿ 

ಹೈನುಗಾರಿಕೆ ಅಭಿವೃದ್ಧಿಗೆ ಹಾಗೂ ಈ ಉದ್ಯೋಗ ಅವಲಂಬಿತರಿಗೆ 

ರೂಪಿಸಲಾದ ಯೋಜನೆಗಳ ವಿವರ ಈ ಕೆಳಕಂಡಂತಿದೆ. 

1. ಹಾಲು ಉತ್ಪಾದಕರಿಗೆ: ಉತ್ತೇಜನ ಅಡಿಯಲ್ಲಿ ಹಾಲು 
ಉತ್ಪಾದಕರ ಸಹಕಾರ ಸಂಘಗಳಿಗೆ ಹಾಲು ಪೂರೈಸುವ 
ಸದಸ್ಯರಿಗೆ ಪ್ರತಿ ಹಾಲಿಗೆ ರೂ5/- ಪ್ರೋತ್ಸಾಹಧನ 
ನೀಡಲಾಗುತ್ತಿದೆ. 

2. ಪರಿಶಿಷ್ಠ ಜಾಕಿ ಮತ್ತು ಪರಿಶಿಷ್ಣ ಪಂಗಡದ ಫಲಾನುಭವಿಗಳಿಗೆ 
ಹಾಲು ಕರೆಯುವ ಯಂತ್ರ ವಿತರಿಸಲಾಗುವುದು. 

3. ಪಶುಭಾಗ್ಯ ಯೋಜನೆಯಡಿ ಪ್ಲೆ ೈಮ ಘಟಕ ವಿತರಿಸಲಾಗಿದೆ. 


10. 


ll. 


ಶಾಜ್ಯದಲ್ಲಿ ಗುರುತಿಸಲ್ಪಟ್ಟ ಸಾಂಕ್ರಾಮಿಕ . ರೋಗಗಳಾದ 


ಭಲಟುಯ ಜ್ವರ, ಗಳಲೇ ರೋಗ ಮತ್ತು ಕಂದು ರೋಗದ 
ವಿರುದ್ಧ ಲಸಿಕೆ ಹಾಕಲಾಗುತ್ತಿದೆ. 


. ವಿಸರಣಾ ಘಟಕಗಳ ಬಲಪಡಿಸುವಿಕೆಯಡಿ ಮಿಶ್ರತಳಿ 


ಕರುಗಳ/ ಜಾನುವಾರು ಪ್ರದರ್ಶನ, ಹಾಲು ಕರೆಯುವ ಸ್ಪರ್ಧೆ, 
ಪ್ರಾಣಿ ಜನ್ಯ ರೋಗಗಳ ಜಾಗೃತಿ ಶಿಬಿರ ರೈತರ ತರಬೇತಿ 
ಮತ್ತು ಪ್ರವಾಸ, ಜಿಲ್ಲಾ ಮಟ್ಟದ ಪಶುಮೇಳ, ಜಾನುವಾರು 
ಜಾತ್ರೆ, ತಾಂತ್ರಿಕ ಸಂಕಿರಣ, ಏರ್ಪಡಿಸಲಾಗುವುದು. 

ಉಚಿತ ಜಾನುವಾರು ಚಿಕಿತ್ಸಾ ' ಶಿಬಿರಗಳನ್ನು ಏರ್ಪಡಿಸುವ 
ಮೂಲಕ ಜಾನುವಾರುಗಳ ಆರೋಗ್ಯ ತಪಾಸಣೆ 
ಮಾಡಲಾಗುತ್ತಿದೆ. 

ರಾಷ್ಟ್ರೀಯ `ಜಾನುವಾರು ಮಿಷನ್‌ (ಕೇಂದ್ರ ಪುರಸ್ಕೃತ 
ಯೋಜನೆ)ಯಡಿ ಜಾನುವಾರುಗಳಿಗೆ ವಿಮಾ ಸೌಲಭ್ಯ 
ಒದಗಿಸಲಾಗಿದೆ. 

ರಾಜ್ಯದಲ್ಲಿರುವ 4214 ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ ದನ | 
ಮತ್ತು ಎಮ್ಮೆಗಳಿಗೆ ರೋಗ ತಪಾಸಣೆ, ಸೂಕ್ತ ಚಿಕಿತ್ಸೆ ಮತ್ತು 
ಕೃತಕ” ಗರ್ಭಧಾರಣೆ ಸೌಲಭ್ಯ ಒದಗಿಸಲಾಗುತ್ತಿದೆ. 

ರಾಷ್ಟ್ರೀಯ . ಕೃತಕ ಗರ್ಭದಾರಣಾ ಯೋಜನೆಯಡಿಯಲ್ಲಿ 
ಶೇ.50 ಕ್ಕಿಂತ ಕಡಿಮೆ ಕೃತಕ ಗರ್ಭಧಾರಣೆ ಪ್ರಗತಿಯಾಗಿರುವ 
ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಉಚಿತವಾಗಿ ಉತ್ಕೃಷ್ಟ 
ತಳಿಗಳ SE 'ನಂಕೆಗಳನ್ನು ಉಪಯೋಗಿಸಿ ರೈತರ ಮನೆ 
ಬಾಗಿಲಿಗೆ ಹೋಗಿ ಕೃತಕ ಗರ್ಭಧಾರಣೆ ಸೌಲಭ್ಯ 
ಒದಗಿಸಲಾಗುತ್ತಿದೆ. 

ಪಶುಪಾಲಕರ ಮನೆಯ ಬಾಗಿಲಲ್ಲಿ  ರೋಗಗಸ್ಥ 
ಜಾನುವಾರುಗಳಿಗೆ ವಿಶೇಷ ತುರ್ತು ಚಿಕಿತ್ಸೆ ನೀಡಲು ಸುಸಜ್ಜಿತ 
ಪಶುಚಿಕಿತ್ಸಾ ಪಶು ಸಂಜೀವಿನಿ" ವಾಹನಗಳನ್ನು 
ಒದಗಿಸಲಾಗಿದೆ. 

ಜಾನುವಾರುಗಳಿಗೆ 24/1 ನಿರಂತರ ಸೇವೆಯನ್ನು ಒದಗಿಸಲು 
ಪಶುಪಾಲನಾ ಮತ್ತು ಪಶುವೈದ್ಯ ಕೀಯ ಸೇವಾ 
ಇಲಾಖೆಯಿಂದ ಸಹಾಯವಾಣಿಯನ್ನು, "ಪ್ರಾರಂಭಿಸಲಾಗಿದ್ದು 
ಸಹಾಯವಾಣಿ ಸಂಖ್ಯೆ:8277100200 ಮೂಲಕ ಸಂಪರ್ಕಿಸಿ 
ಇಲಾಖೆಯ ತಾಂತ್ರಿಕ ಸೇವೆಯನ್ನು ರೈತರು 
ಪಡೆಯುತ್ತಿದ್ದಾರೆ. 


ಪಸಂಮೀ ಇ-80 ಸಲೆವಿ 2022 


(ಪ್ರಭು ದೆ." ಚವ್ಹಾಣ್‌) 
ಪಶುಸಂಗೋಪನೆ ಸಟವರು 


